ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 16ನೇ ಮಾರ್ಜ್‌, 2020 


ಹೇಮಾವತಿ ಸಹಕಾರ ಸಕ್ಕರೆ ಕಾರಾನೆಯ ಆಧುನೀಕರಣದ ಬಗ್ಗೆ 
ಶ್ರೀ ಎಂ.ಎ. ಗೋಪಾಲಸ್ವಾಮಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತು :- 
954 (1040) ಮಾನ್ಯ ಕಾರ್ಮಿಕ ಮತ್ತು ಸಕ್ಕರೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಹೇಮಾವತಿ ಸಹಕಾರಿ ಸಕ್ಕರೆ ಕಾರ್ಯಾನೆ ಶ್ರೀನಿವಾಸಪುರ, ಚನ್ನರಾಯಪಟ್ಟಣ ತಾಲ್ಲೂಕು ಇದನ್ನು 
ಆಧುನೀಕರಿಸಿ ಕಬ್ಬು ಅರೆಯುವ ಸಾಮಥ್ರ್ಯವನ್ನು ಹೆಚ್ಚಿಸಲು ಶ್ರೀ ಚಾಮುಮಡೇಶ್ವರಿ ಶುಗರ್ಸ್‌ 
ಲಿಮಿಟೆಡ್‌, ಬೆಂಗಳೂರು ಇವರೊಂದಿಗೆ ಒಪ್ಪಂದವಾಗಿದ್ದು, ಈ ಒಪ್ಪಂದದಂತೆ ಹೇಮಾವತಿ ಸಹಕಾರಿ 
ಸಕ್ಕರೆ ಕಾರ್ಬಾನೆಯನ್ನು ಆಧುನೀತರಿಸಲಾಗಿದೆಯೇ; 


(ಆ) ಹಾಗಿದ್ದಲ್ಲಿ, ಯಾವ ವರ್ಷದಲ್ಲಿ ಆಧುನೀಕರಿಸಲಾಗಿದೆ ಮತ್ತು ಆಧುನೀಕರಿಸಿರುವ ಕಾಮಗಾರಿಗಳ 
ವಿವರ ನೀಡುವುದು; ಆಧುನೀಕರಣದ ನಂತರ ಕಬ್ಬು ಅರೆಯುವ ಸಾಮಥ್ಯ ಎಷ್ಟು ಹೆಚ್ಚಳವಾಗಿದೆ; 
(ವಿವರ ನೀಡುವುದು) 


(ಇ) ಈ ಬಾಗದ ರೈತರು ಪ್ರತಿ ವರ್ಷ ಬೆಳೆಯುತ್ತಿರುವ ಕಬ್ಬಿನ ಅಂದಾಜು ಪ್ರಮಾಣವೆಷ್ಟು; ಈ 
ಕಾರ್ಬ್ಯಾನೆಯು ರೈತರಿಂದ ಪ್ರತಿ ವರ್ಷ ಎಷ್ಟು ಟಿನ್‌ ಕಬ್ಬನ್ನು ಖರೀದಿ ಮಾಡುತ್ತಿದೆ; ಖರೀದಿಸುವ ಪ್ರತಿ 
ಟನ್‌ಗೆ ನೀಡುತ್ತಿರುವ ಬೆಲೆ ಎಷ್ಟು; (ಕಳೆದ 2 ವರ್ಷಗಳ ಮಾಹಿತಿ ನೀಡುವುದು) 


(ಈ) ಪ್ರತಿ ಟನ್‌ ಕಬ್ಬಿಗೆ ಸರ್ಕಾರವು ನಿಗದಿಪಡಿಸಿರುವ ಬೆಲೆ ಎಷ್ಟು; ಸರ್ಕಾರವು ನಿಗದಿಪಡಿಸಿರುವ ಬೆದೆಗೆ 
ಸಕ್ಕರೆ ಕಾರ್ಬಾನೆಗಳು ಕಬ್ಬನ್ನು ಖರೀದಿಸುತ್ತಿವೆಯೇ; ರೈತರಿಂದ ಕಬ್ಬನ್ನು ಖರೀದಿಸಿದ ತಕ್ಷಣ ಸಕ್ಕರೆ 
ಕಾರ್ಬಾನೆಗಳು ರೈತರಿಗೆ ಹಣ ಪಾವತಿ ಮಾಡಲು ಸರ್ಕಾರವು ಕೈಗೊಂಡಿರುವ ಕ್ರಮಗಳೇನು? (ವಿವರ 
ನೀಡುವುದು) 


